ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 13 ನೇ ಮಾರ್ಚ್‌, 2020 


ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮಠಾಣ ಪ್ರದೇಶವನ್ನು ಗುರ್ತಿಸುವ ಬಗ್ಗೆ 
ಶ್ರೀ ಎಸ್‌. ರವಿ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ).- 
892 (983) ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ.- 


(ಅ) ಗ್ರಾಮ ಪಂಚಾಯ್ತಿಗಳಲ್ಲಿ ಗ್ರಾಮಠಾಣ ಪ್ರದೇಶವನ್ನು ಗುರುತಿಸಲು ಗೊತ್ತುಪಡಿಸಿದ ಅಧಿಕಾರಿ ಯಾರು ; ಅವರ ನಿರ್ದಿಷ್ಟ 
ಜವಾಬ್ದಾರಿಗಳೇನು ; 


(ಆ) ಗೊತ್ತುಪಡಿಸಿದ ಅಧಿಕಾರಿಗೆ ಗ್ರಾಮೀಣ ಪ್ರದೇಶಗಳ ಆಸ್ತಿಗೆ ಇ- ಸ್ವತ್ತು ಉದ್ಭತಭಾಗ ನಮೂನೆ-9, 11ಎ ಮತ್ತು 11ಬಿ 
ಪಡೆಯುವಾಗ ಗ್ರಾಮೀಣ ಜನತೆಗೆ ಆಗುತ್ತಿರುವ ಅನಾನುಕೂಲಗಳೇನು ; ಗಾಮಠಾಣ ಗುರುತಿಸಲು ಸೂಕ್ತ ಪ್ರಾಧಿಕಾರ 
ಯಾವುದು ; ಇದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಸೂಕ್ತ ಪರಿಹಾರವೇನು ; (ವಿವರ ನೀಡುವುದು) 


(ಇ) ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮಠಾಣ ವ್ಯಾಪ್ತಿ ಗುರುತಿಸಿ ಎಷ್ಟು ವರ್ಷಗಳಾಗಿವೆ ; (ವಿವರ ನೀಡುವುದು) 


(ಈ) ಗ್ರಾಮಠಾಣ ವ್ಯಾಪ್ತಿ ಗುರುತಿಸಲು ತುರ್ತಾಗಿ ಸರ್ಕಾರ ಕೈಗೊಳ್ಳಬಹುದಾದ ಕ್ರಮಗಳೇನು ? 


